ಕರ್ನಾಟಕ ವಿಧಾನ ಪರಿಷತ್ತು \ 


ಬ. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1890 
2. ಸದಸ್ಯರ ಹೆಸರು : ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
3). ಉತ್ತರಿಸುವ ದಿನಾ೦ಕ : 26.03.2020 
4). ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 
ಪ್ರಶ್ನೆ ಉತ್ತರ 1 


2018-19ನೇ ಸಾಲಿನಲ್ಲಿ ಶಾಸಕರ| 2018-19ನೇ ಸಾಲಿನಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ 
ಪ್ರದೇಶಾಭಿವೃದ್ದಿ ಯೋಜನೆ " ಯೋಜನೆಯಡಿಯಲ್ಲಿ 4ನೇ ಕಂತಿನ ಬಂಡವಾಳ 
4ನೇ ಕಂತಿನ ಬಂಡವಾಳ ವೆಚ್ಚದಡಿ. ಅನುದಾನ ಬಿಡುಗಡೆಯಾಗದೇ ಇರುವುದು 
ವೆಚ್ಚದ ಅನುದಾನ ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ಬಿಡುಗಡೆಯಾಗದಿರುವುದು 
ಸರ್ಕಾರದ ಗಮನಕ್ಕೆ 
|ಬಂದಿಡೆಯೇ: ಹಾಗಿದಲ್ಲಿ, 


2018-19ನೇ ಸಾಲಿನಲ್ಲಿ ಎಲ್ಲಾ ಸದಸ್ಯರುಗಳಿಗೆ 
ರೂ.481.69 ಕೋಟಿಗಳ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ 

ಲ್ಲಾಧಿಕಾರಿಗಳ ಉಳಿತಾಯ ಖಾತೆಯಲ್ಲಿ ಫೆಬ್ರವರಿ- 


ಗ ಅಂತ್ಯಕ್ಕೆ ಹೆಚ್ಚಿನ ಉಳಿಕೆ ಹಣ ರೂ.830.67 
ಕೋಟಿಗಳು ಇದ್ದುದರಿಂದ, ಹಾಗೂ ಶೇಕಡ 75 ರಷ್ಟು 
ವೆಚ್ಚ ಭರಿಸಿದ ನಂತರ ಉಳಿಕೆ ಹಣವನ್ನು 
ಬಿಡುಗಡೆಗೊಳಿಸಲು ಆದೇಶವಿರುವುದರಿಂದ. ಸದರಿ 
ಉಳಿಕೆ ಅನುದಾನದಲ್ಲಿ ನಾಲ್ಕನೆಯ ಕಂತಿನ ಹಣದ 
ವೆಚ್ಚ ಭರಿಸಲು ತೊಂದರೆ ಇಲ್ಲಾವಾದರಿಂದ 
ಅನುದಾನವು ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ. 


2018-19ನೇ ಸಾಲಿನಲ್ಲಿ ರೂ200 ಕೋಟಿಗಳ! 
ಅನುದಾನಕೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದಲ್ಲಿ 
2019-20ನೇ ": ಸಾಲಿನಲ್ಲಿ ಆ ಕಾಮಗಾರಿಗಳು! 
ಅನುಷ್ಠಾನಗೊಳಿಸಬಹುದೆ; ಮುಂದುವರೆದ ಕಾಮಗಾರಿಗಳಾಗಿರುತ್ತದೆ. ಸದರಿ 
ಹಾಗಿದ್ದಲ್ಲಿ ಯಾವಾಗ ಅನುದಾನವನ್ನು ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಿಂದ 
ಅನುಷ್ಠಾನಗೊಳಿಸಲಾಗುವುದು;ಭರಿಸಲು ಮಾರ್ಗಸೂಚಿ ಇರುತ್ತದೆ. 


ನೇ ಕಂತಿನ ಬಂಡವಾಳ 
ವೆಚ್ಚದಡಿ ಮಂಜೂರಾದ 
ಕಾಮಗಾರಿಯನ್ನು 


2018-19ನೇ ಸಾಲಿನಲ್ಲಿ, 
 |ಈಗಾಗಲೇ ಪ್ರಸ್ತಾಪಿಸಿದ ಹಾಗೂ 
ಅನುಮೋದನೆಯಾಗಿರುವ ' 
ಕಾಮಗಾರಿಗಳನ್ನು ಮತ್ತು 
ರದ್ದು ಪಡಿಸಲಾದ 
ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು 
ಸೂಚನೆಗಳನ್ನು. 
ನೀಡಲಾಗಿದೆಯೆ; 


ಹಾಗಿದ್ಮಲ್ಲಿ, ಸರ್ಕಾರವು 


ವಹಿಸಲಾಗಿದೆಯೇ? 


ಅವಕಾಶವಿರುವುದಿಲ್ಲ. 


2018-19ನೇ ಸಾಲಿನಲ್ಲಿ ರೂ.20೦0 ಕೋಟಿಗಳ. 
ಅನುದಾನಕ್ಕೆ ಆಡಳಿತಾತಕ ಅನುಮೋದನೆ ನೀಡಿದ್ದಲ್ಲಿ 
2019-20ನೇ ಸಾಲಿನಲ್ಲಿ ಆ ಕಾಮಗಾರಿಗಳು 
ಮುಂದುವರೆದ ಕಾಮಗಾರಿಗಳಾಗಿದ್ದದೆ ಸದರಿ 
ಅನುದಾನವನ್ನು ಜಿಲ್ಲಾಧಿಕಾರಿಗಳ ವಪಿ.ಡಿ.ಖಾತೆಯಿಂದ 
ಭರಿಸಬಹುದಾಗಿದೆ. 


ರದ್ದಪಡಿಸಲಾದ ಕಾಮಗಾರಿಗಳನ್ನು ಅಮುಷ್ಠಾನಿಸಲು 


ಸೂಚನೆಗಳನ್ನು ನೀಡಲು ಕ್ರಮ ಕಾಮಗಾರಿಗಳನ್ನು ಪ್ರತಿ ವರ್ಷ ಜೂನ್‌ ಮಾಹೆಯೊಳಗೆ 


ಕಿಯಾ . ಯೋಜನೆಯ 


ರೂ.೭0೦0 ಕೋಟೆಗಳ 


ಮಾನ್ಯ ಶಾಸಕರುಗಳಿಂದ ಪಡೆದು ನಿಯಮಾನುಸಾರ 
ಅನುಷ್ಠಾನಗೊಳಿಸಲು ಮಾರ್ಗಸೂಚಿಯಲ್ಲಿ 
ತಿಳಿಸಲಾಗಿರುತ್ತದೆ. 


ಸಂಖ್ಯೆ: ಪಿಡಿಎಸ್‌ 36 ಕೆಎಲ್‌ಎಸ್‌ 2020 


(ಬಿ.ಎಸ್‌.ಯಡಿಯೂರಪ್ಪ), ವ್‌ 
ಮುಖ್ಯಮಂತ್ರಿ 


